ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ : 13 ನೇ ಮಾರ್ಚ್‌, 2020 


ಬೀದರ್‌ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಕುರಿತು 
ಶ್ರೀರಘುನಾಥ್‌ ರಾವ್‌ ಮಲ್ಮಾಪೂರೆ(ವಿಧಾನಸಭೆಯಿಂದ ಚುನಾಯಿತರಾದವರು):- 


884 (963) ಮಾನ್ಯ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬೀದರ್‌ ಜಿಲ್ಲೆಯಲ್ಲಿರುವ ಪ್ರವಾಸ ಸ್ಥಳಗಳು ಯಾವುವು ; ಕಳೆದ 3 ವರ್ಷಗಳಲ್ಲಿ ಈ ಪ್ರವಾಸ ತಾಣಗಳಲ್ಲಿ ಕೈಗೊಂಡಿರುವ 
ಅಭಿವೃದ್ಧಿ ಕಾರ್ಯ ಕ್ರಮಗಳು, ಕಾಮಗಾರಿಗಳು, ಯಾವುವು ; ಇದಕ್ಕಾಗಿ ಒದಗಿಸಿರುವ ಹಾಗೂ ಖರ್ಚು ಮಾಡಿರುವ ಅಂದಾಜು 
ಆಯವ್ಯಯ ಎಷ್ಟು ; (ಕಾಮಗಾರಿಯ ಸಂಪೂರ್ಣ ಮಾಹಿತಿ ನೀಡುವುದು) 


(ಆ) ಬೀದರ್‌ ಜಿಲ್ಲೆ ಪ್ರವಾಸೋದ್ಯಮ ಮಿಷನ್‌ 2020 ಯೋಜನೆಯನ್ನು ರೂಪಿಸಲಾಗಿದೆಯೇ ; ಈ ಯೋಜನೆ ಪ್ರಕಾರ ಹೊಸದಾಗಿ 
ಗುರುತಿಸಿರುವ ಮತ್ತು ಅಭಿವೃದ್ಧಿ ಪಡಿಸಲಿರುವ ಪ್ರವಾಸಿ ಸ್ಥಳಗಳು ಯಾವುವು ; ಈ ಯೋಜನೆಯ ಪ್ರಕಾರ ಬೀದರ್‌ ಜಿಲ್ಲೆಗೆ 


ಮಂಜೂರಾಗಿರುವ ಅಂದಾಜು ಮೊತ್ತ ಎಷ್ಟು ; 


(ಇ) ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿ ಕಳುಹಿಸಲಾಗಿದೆಯೇ ; ಈ ಯೋಜನೆ ಕೇಂದ್ರ ಸರ್ಕಾರದಿಂದ ಮಂಜೂರಾಗಿ 
ಬಂದಿದೆಯೇ ? (ವಿವರ ನೀಡುವುದು) 


